ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 


ಚುಕೆ ರಹಿತ ಪ್ರಶ್ನೆ 
ದಿನಾ೦ಕ: 17-03-2021 ಪ್ರಶ್ನೆ ಸಂಖ್ಯೆ: 1178(1491) 
ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀ ಎನ್‌. ಅಪ್ಪಾಜಿಗೌಡ (ಸ್ಥಳೀಯ ಸಂಸ್ಥೆಗಳ ಕ್ಲೇತ್ರ) 
ಉತ್ತರ ನೀಡಬೇಕಾದ ದಿನಾಂಕ: 17-03-2021 
ಉತರಿಸುವ ಸಚಿವರು: ಕಂದಾಯ ಸಚಿವರು 


ವಿಷಯ: ರೈತರಜಮೀವಿನ ಆರ್‌.ಟಿ.ಸಿ ಯಲ್ಲಿ ಅವರ ಜಮೀನಿನ ಗಡಿಯನ್ನು ತಿಳಿಸುವ ಬಗ್ಗೆ 


(ಅ) ರೈತರ ಜಮೀನಿನ ಆರ್‌.ಟಿ.ಸಿ ಯಲ್ಲಿ ಅವರ ಜಮೀನಿನ ಗಡಿಯನ್ನು ತಿಳಿಸುವ ಮಾಹಿತಿ 
ಇಲ್ಲದಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ; 


(ಆ) ಹಾಗಿದ್ದಲ್ಲಿ, ರೈತನಿಗೆ ತನ್ನ ಗಡಿಯನ್ನು ಪ್ರತಿಬಿಂಬಿಸುವ ದಾಖಲೆಯೊಂದಿಗೆ ಆರ್‌.ಟಿ.ಸಿ 
ಯನ್ನು ನೀಡುವ ಯೋಜನೆ ಸರ್ಕಾರದ ಮುಂದೆ ಇದೆಯೇ; 


(ಇ) ಇದ್ದಲ್ಲಿ, ಸರ್ಕಾರ ಯಾವ ಕಾಲಮಿತಿಯೊಳಗೆ ರೈತರಿಗೆ ತನ್ನ ಗಡಿಯನ್ನು ಪ್ರತಿಬಿಂಬಿಸುವ 
ದಾಖಲೆಯೊಂದಿಗೆ ಆರ್‌.ಟಿ.ಸಿಯನ್ನು ನೀಡಲಾಗುವುದು ? (ವಿವರ ನೀಡುವುದು) 


